ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :97 (131) 


ಸದಸ್ಯರ ಹೆಸರು : ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ 
ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ : 13.12.2021 
ಉತ್ತರಿಸಬೇಕಾದ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 
[ಕ್ರಸಂ ಪ್ತ ಉತ್ತರ 


ಎ | pF) | 
"ರಾಜ್ಯದ `ಹೊಸ" ಪಾಸಗ' ಕರಿಯ ಕರ್ನಾಟಕ ಶಿಕ್ಷಣ ಕಾಯ್ದೆ 7983 ರಡಿ ಹೊಸ! 


! ಪ್ರಾಥಮಿಕ ಶಾಲೆಯನ್ನು ಆರಂಭಿಸಲು | ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡುವ ಸಂಬಂಧ 
ಮಂಜೂರಾತಿ ನೀಡಲು ಸರ್ಕಾರದ ಬಳಿ | ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ವರ್ಗೀಕರಣ ಮತ್ತು 
ಇರುವ ಕಾಯ್ದೆ, ನಿಯಮಗಳು ಮತ್ತು | ನೋಂದಣಿ) ನಿಯಮಗಳು 199ಕ್ಕೆ ಸರ್ಕಾರದ 
ಕಾನೂನುಗಳೇನು; (ವಿವರ ನೀಡುವುದು) | ಅಧಿಸೂಚನೆ ಸಂಖ್ಯೇಇಡಿ 709 ಪಿಜಿಸಿ 2017 
ದಿನಾಂಕ:08.03.2018ರಲ್ಲಿ ತಿದ್ದುಪಡಿಗಳನ್ನು | 
ತರಲಾಗಿದೆ. ಪ್ರಸ್ತುತ ನಿಯಮಗಳನ್ನಯ ಹೊಸ 
ಖಾಸಗಿ ಶಾಲೆಗಳನ್ನು ಆರಂಭಿಸಲು ಮಂಜೂರಾತಿ | 
ನೀಡಲಾಗುತ್ತಿದೆ. 


2015-16ನೇ ತೈಕ್ಷ ್ರಿ 

ರಾಮನಗರ ಜಿಲ್ಲೆಯಲ್ಲಿ ಸರ್ಕಾರದ 
ನಿಯಮಗಳನ್ನು ಕಾಯ್ದೆಗಳನ್ನು ಬದಿಗೊತ್ತಿ 
ಕಾನೂನುಬಾಹಿರವಾಗಿ ಸುಮಾರು 13 | ರಾಮನಗರ ಜಿಲ್ಲೆಯಲ್ಲಿ ಹೊಸ ಖಾಸಗಿ ಶಾಲೆಗಳನ್ನು 
ಖಾಸಗಿ ಕಿರಿಯ ಪ್ರಾಥಮಿಕ ಶಾಲೆಗಳನ್ನು | ಆರಂಭಿಸಲು ನೋಂದಣಿ ಅನುಮತಿ ನೀಡಿರುವ 
ಆರಂಭಿಸಲು ಮಂಜೂರಾತಿ ನೀಡಿ | ಉಪನಿರ್ದೇಶಕರು (ಆಡಳಿತ) ರಾಮನಗರ ಜಿಲ್ಲೆ 
ನೋಂದಣಿ ಮಾಡಿರುವುದು ಸರ್ಕಾರದ | ಇವರ ವಿರುದ್ಧ ಸಲ್ಲಿಕೆಯಾದಂತಹ ದೂರಿನ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ | ಆಧಾರದ ಮೇಲೆ ಇಲಾಖಾ ವಿಚಾರಣೆಯನ್ನು ನಡೆಸಿ 
ಸರ್ಕಾರದ ಕ್ರಮವೇನು; (ವಿವರ | ಸದರಿ ವಿಚಾರಣೆಯಲ್ಲಿ ಯಾವುದೇ ಆರೋಪಗಳು 


ಹೌದು, 


ಇ) 


L el ರ; 


ನೀಡುವುದು) ದೃಢಪಟ್ಟಿರುವುದಿಲ್ಲವಾದ್ದರಿಂದ ಸರ್ಕಾರದ ಪತ್ರ 
ಸಂಖ್ಯೆಇಡಿ 60 ಡಿಜಿಪಿ 2017 
ಸದರ ಕಾನೂನುಬಾಹಿರ "ನೋಂದಣೆ | ಬ್ರನಾಂಕ:09.08.2021ರಲ್ಲಿ ಆರೋಪವನ್ನು | 


ಮಾಡಿರುವ ಅಧಿಕಾರಿಯ  ವಿರುದ್ಬ| ಮುಕ್ತಾಯಗೊಳಿಸಲು ಆದೇಶಿಸಲಾಗಿರುತ್ತದೆ. 
| ಸರ್ಕಾರದ ಕ್ರಮವೇನು? (ವಿವರ 


ನೀಡುವುದು) | | 


| 


ಇಪಿ 398 ಪಿಜಿಸಿ 2021 


